ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು : ಡಾ. ವೈ.ಎ. ನಾರಾಯಣಸ್ವಾಮಿ 


ಚೆಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1834 


ಉತ್ತರಿಸಬೇಕಾದ ದಿನಾಂಕ : 15-03-2022 


ಉತ್ತರಿಸಬೇಕಾದ ಸಚಿವರು : ಸಹಕಾರ ಸಚಿವರು 


J! 


FT 


ಪ್ರಿ 


ಉತ್ತರ 


ಅ” [ಪಕ್ಕಬಳ್ಯಾಪರ ಜಿಲ್ಲೆಗೆ 
ಪ್ರತ್ಯೇಕವಾದ ಡಿ.ಸಿ.ಸಿ ಬ್ಯಾಂಕ್‌ 
ಸ್ಥಾಪಿಸಲು ಸರ್ಕಾರ 
ಉದ್ದೇಶಿಸಿದೆಯೇ; 


ಆ) 


ಹಾಗಿ 


ಬಹು? 


ಸ ಡಿ.ಸಿ.ಸಿ 


ಬ್ಯಾಂಕ್‌ ಸ್ಥಾಪಿಸಲಾಗುವುದೇ 
ಅಥವಾ ಕೋಲಾರ ಜಿಲ್ಲೆಯಿಂದ 
ಡಿ.ಸಿ.ಸಿ ಬ್ಯಾಂಕ್‌ನ್ನು ' 
ವಿಭಜಿಸಲಾಗುವುದೇ: (ಮಾಹಿತಿ 
ನೀಡುವುದು) 


ಮಾನ್ಯ ವ್ಯೃದ್ಧಾಯ ಕಣ ಸಚವರು ಪ್ಯವಷ್ಯವರ ನನ್ಸಗ ಪತ 
ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ನ್ನು ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ. | 


ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿ.ಸಿ.ಸಿ. ಬ್ಯಾಂಕ್‌ ನಿ, ಕೋಲಾರ ಈ 
ಬ್ಯಾಂಕನ್ನು ವಿಭಜಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರತ್ಯೇಕ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕನ್ನು ಸ್ಥಾಪಿಸುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ದಿ:6-11-2020 ರಂದು 
ಜರುಗಿದ ಬ್ಯಾಂಕಿನ 2019-20 ನೇ ಸಾಲಿನ ಸರ್ವ ಸದಸ್ಯರ ಸಭೆಯಲ್ಲಿ 
ಚರ್ಚಿಸಲಾಗಿದೆ. 

National Institute for Rural Banking, Bengaluru (NIRB) ಇವರು 
ಕೋಲಾರ- ಚಿಕ್ಕಬಳ್ಳಾಪುರ ಬ್ಯಾಂಕ್‌ನ್ನು ವಿಭಜನೆ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 
ಪ್ರತ್ಯೇಕ ಡಿ.ಸಿ.ಸಿ. ಬ್ಯಾಂಕ್‌ ರಚನೆ ಸಂಬಂಧ ibility Report ಸಿದ್ಧಪಡಿಸಿ 
ದಿನಾಂಕ:04.03.2021 ರಂದು ನೀಡಿರುತ್ತಾರೆ. 


: ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬ್ಯಾಂಕ್‌ ವಿಭಜನೆ 
ಸಂಬಂಧ ಸಲ್ಲಿಸಿದ ಪ್ರಸ್ತಾವನೆ ದಿನಾ೦ಕ:01-06-2021 ರನ್ವಯ ಸಹಕಾರ 
ಸಂಘಗಳ ನಿಬಂಧಕರು ದಿನಾಂಕ:07-09-2021 ರಂದು ಜಿ.ಎಂ, 
ಆರ್‌.ಬಿ.ಐ, ಬೆಂಗಳೂರು ಇವರಿಗೆ ಕೋಲಾರ-.ಚಿಕ್ಕಬಳ್ಳಾಪುರ ಬ್ಯಾಂಕನ್ನು 
ವಿಭಜಿಸಿ - ಪ್ರತ್ಛೇಕ ಚಿಕ್ಕಬಳ್ಳಾಪುರ ಬ್ಯಾಂಕ್‌ ರಚಿಸಲು ಅನುಮತಿ ಕೋರಿ 
ಹಾಗೂ ದಿನಾಂಕ:09.09.2021 ರಂದು ಸಿ.ಜಿ.ಎಂ. ನಬಾರ್ಡ್‌ ಇವರಿಗೆ ಪತ್ರ 
ಬರೆದು ಸಾಧ್ಯತಾ ವರದಿಯನ್ನು ನೀಡುವಂತೆ ಕೋರಿರುತ್ತಾರೆ. 


ದಿನಾಂಕ:10.11.2021 ರಂದು ನಡೆದ ಬ್ಯಾಂಕಿನ 2020-21 ನೇ ಸಾಲಿನ 


-| ಸರ್ವ-ಸದಸ್ಕರ ವಾರ್ಷಿಕ ಮಹಾ ಸಭೆಯಲ್ಲಿ ಬ್ಯಾಂಕಿನ ವಿಭಜನೆಯ 


ಪ್ರಸ್ತಾವನೆ ಕುರಿತಂತೆ ಚರ್ಚಿಸಿ ಹೆಚ್ಚಿನ ಪರಿಶೀಲನೆ. ನಡೆಸಿ ವಿಷಯವನ್ನು 
ಮುಂದಿನ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡಿಸಲು ಕೀರ್ಮಾನಿಸಿರುವುದಾಗಿ 
ತಿಳಿಸಿರುತ್ತಾರೆ. 


ಇ) ಯಾವ ಕಾಲಮಿತಿಯಲ್ಲಿ!” ಆರ್‌.ಬಿ.ಐ ಅನುಮತಿ ಮತ್ತು AಔA್ನD ಕಛೇರಿಯಿಂಧ |, 


ಮೇಲ್ಕಂಡ ಪ್ರಕ್ರಿಯೆಯನ್ನು | ಸಾಧ್ಯತಾ ವರದಿ ಸ್ಟೀಕೃತವಾದ ನಂತೆ ನಿಯಮಾನುಸಾರ ಪರಿಶೀಲಿಸಿ 
ಪೂರ್ಣಗೊಳಿಸಲಾಗುವುದು? ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರತ್ಯೇಕ ಡಿಸಿಸಿ ಬ್ಯಾಂಕ್‌ ರಚನೆ ಸಂಬಂಧ 
(ವಿವರ ನೀಡುವುದು) ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ 


ಅವಕಾಶದಂತೆ ಕಮವಿಡಲಾಗುವುದು. 


ರ R 
ಸಂಖ್ಯೆ: ಇಒ 30 ಸಿಸಿಬಿ 2022 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


